ಕರ್ನಾಟಕ ವಿಧಾನ ಪರಿಷತ್ತು 


' ಚುಕ್ಕೆ ಗುರುತಿಲ್ಲದ ಪಕ್ನೆ ಸಂಖ್ಯೆ. 5 825 
ಸದಸ್ಯರ ಹೆಸರು $ ಶ್ರೀ ಎನ್‌. ಅಪ್ಪಾಜಿಗೌಡ 
ಉತ್ತರಿಸಬೇಕಾದ ದಿನಾ೫ಕ" : ೩ 17.12.2018 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಪ್‌ ತ್ತ 
ಅ) 2017-18 ಮತ್ತು ಫಸಲ್‌ `ಜಿಮಾ' `` ಯೋಜನೆಯಡಿ, `'ಮಂಡ್ಕ "ಜಿಲ್ಲೆಯಲ್ಲಿ 2017-18 ನೇ 
2018-19ನೇ ಸಾಲಿನಲ್ಲಿ | ಸಾಲಿನಲ್ಲಿ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ 45666 ರೈತರು 
ಮಂಡ್ಯ ಜಿಲ್ಲೆಯಲ್ಲಿ ಫಸಲ್‌ | ಮತ್ತು 2018-19 ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿಗೆ 36586 ರೈತರು ಬೆಳೆ 
ಭೀಮಾ ಯೋಜನೆಯಡಿ | ವಿಮೆಗೆ ನೋಂದಾಯಿಸಿರುತ್ತಾರೆ ಹಾಗೂ ಹಿಂಗಾರು ಹಂಗಾಮಿಗೆ ಚೆಳೆ 
ವಿಮೆ ಮಾಡಿಸಿರುವ ರೈತರ ನೋಂದಣಿ ಚಾಲ್ತಿಯಲ್ಲಿದ್ದು ದಿನಾಂಕ:10-12-2018 ರವರೆಗೆ 6013 ರೈತರು ಜೆಳೆ 
ಸಂಖ್ಯೆ ಎಷ್ಟು ವಿಮೆಯಡಿ ನೋಂದಣಿ ಮಾಡಿಸಿರುತ್ತಾರೆ. 
(ತಾಲ್ಲೂಕುವಾರು ತಾಲ್ಲೂಕುವಾರು ವಿಮೆ ಮಾಡಿಸಿರುವ ರೈತರ ಸಂಖ್ಯೆಯ ಮಾಹಿತಿಯನ್ನು 
ಸಂಪೂರ್ಣ ಮಾಹಿತಿ ಅನುಬಂಧದಲಿ ನೀಡಲಾಗಿದೆ ‘ * * 
ನೀಡುವುದು) 
sy 27208 SST ಫಸರ್‌ "ಜಮಾ `ಹೋಜನೆಯಡ ಮಂಡ್ಯ `ಜಿಕ್ಷೆಯೆಲ್ಲಿ "2017-18 ಸೇ 
2018-19ನೇ ಸಾಲಿನಲ್ಲಿ | ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಒಟ್ಟು 24346 ರೈತರಿಗೆ ಒಟ್ಟು ರೂ. 
ಅರ್ಜಿ ಸಲ್ಲಿಸಿ ವಿಮೆ ಮೊತ್ತ 848.76 ಲಕ್ಷಗಳ ವಿಮಾ ಮೊತ್ತ ವಿತರಿಸಲಾಗಿದೆ. 
2 
ಪಡದ ವೈರ ಸ್ಯ 2017-18 ಹಿಂಗಾರು ಮತ್ತು ಬೇಸಿಗೆ ಬೆಳೆ ವಿಮೆ ಪರಿಹಾರ ಇತ್ಯರ್ಥ 
ಬಲ್ತ ಪ್ರಗತಿಯಲ್ಲಿರುತದೆ. : 
ವಿಮೆ ಮೊತ್ತವೆಷ್ಟು ಪ್ರಗತಿಯಲ್ಲಿರುತ್ತ 
2018-19" ನೇ ಸಾಲಿನ ಮುಂಗಾರು ಹಂಗಾಮಿನ ನೋಂದಣಿ 
ಮುಕ್ತಾಯವಾಗಿದ್ದು, ಹಿಂಗಾರು ಹಂಗಾಮಿನ ನೋಂದಣಿ ಪ್ರಗತಿಯಲ್ಲಿರುತ್ತದೆ. 
ಅರ್ಜಿ ಸಲ್ಲಿಸಿ ಹಾಗೂ ಕ್ಲೈಮ್‌ ಮಾಡಿದ ವಿಮಾ ಮೊತ್ತದ ತಾಲ್ಲೂಕುವಾರು 
ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಇ) ಅರ್ಜಿ ಸಲ್ಲಿಸಿ ವಿಮೆ 2017 ನೌ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 
ಮೊತ್ತ ಪಡೆಯದೆ ಇರುವ| 45521 ಸಂಖ್ಯೆ ರೈತರು ಅರ್ಜಿ ಸಲ್ಲಿಸಿದ್ದು, 16507 ಸಂಖ್ಯೆಯ ರೈತರು ವಿಮಾ 
ರೈತರ ಸಂಖ್ಯೆ ಎಷ್ಟು ಪರಿಹಾರ ಪಡೆಯಲು ನಿಯಮಾನುಸಾರ ಅನರ್ಹರಾಗಿರುತ್ತಾರೆ. 
(ತಾಲ್ಲೂಕುವಾರು 2017-18 ನೇ ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ, ಒಟ್ಟು 
ಸಂಪೂರ್ಣ ಮಾಹಿತಿ | 15 ಕೃತ್ರರು ಅರ್ಜಿ ಸಲ್ಲಿಸಿದ್ದು, 35 ಸಂಖ್ಯೆಯ ರೈತರು ವಿಮಾ ಪರಿಹಾರ 
ನೀಡುವುದು) ಪಡೆಯಲು ನಿಯಮಾನುಸಾರ ಅನರ್ಹರಾಗಿರುತ್ತಾರೆ ಮತ್ತು 103 ಸಂಖ್ಯೆಯ 
ರೈತರು ವಿಮಾ ಪಡೆಯಲು ಅರ್ಹರಾಗಿದ್ದು, ಪರಿಹಾರ ಇತ್ಯರ್ಥ 
ಪ್ರಗತಿಯಲ್ಲಿರುತ್ತದೆ. 
ಅರ್ಜಿ ಸಲ್ಲಿಸಿ ವಿಮೆ ಮೊತ್ತ ಪಡೆಯದೆ ಇರುವ ತಾಲ್ಲೂಕುವಾರು ರೈತರ 
ಸಂಖ್ಯೆಯನ್ನು ಅನುಬಂಧದಲ್ಲಿ ಒದಗಿಸಿದೆ. 


ಕ) 'ವಿಮೆ`ಮೌತ್ತ"'ಬಾರ 
ಇರುವುದಕ್ಕೆ ಕಾರಣವೇನು; 
ಅರ್ಜಿ 
ಪಡೆಯದೆ ಇರುವ ರೈತರಿಗೆ 
ವಿಮೆ ಮೊತ್ತ ನೀಡಲು 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು? 


ಸಲ್ಲಿಸಿ ವಿಮೆ ಮೊತ್ತ 


ಬೆಳೆ ` ಕೆಟಾವು `'ಪ್ರಯೋಗಗಳಿಂದ'' ಬಂದಂತಹ ವಾಸ್ತವಿಕ ಇಳುವರಿಯ 
ನಿಗಧಿಪಡಿಸಲಾದ ಪ್ರಾರಂಭಿಕ ಇಳುವರಿಗಿಂಶ (Threshold yield) ಕಡಿಮೆ 
ಇದ್ದರೆ, ಇಳುವರಿಯ ಕೊರತೆಗನುಗುಣವಾಗಿ ಹೋಬಳಿ/ಗ್ರಾಮ ಪಂಚಾಯತಿ 
ಮಟ್ಟದಲ್ಲಿ ಬೆಳೆ ವಿಮಾ ಪರಿಹಾರ ದೊರೆಯುತ್ತದೆ. ಒಂದು ವೇಳೆ, ವಾಸ್ತವಿಕ 


ಇಳುವರಿಯು ಪ್ರಾರಂಭಿಕ ಇಳುವರಿಗಿಂತ' ಹೆಚ್ಚಿದ್ದಲ್ಲಿ ರೈತರಿಗೆ ಬೆಳೆ ವಿಮಾ 
ಪರಿಹಾರ ದೊರೆಯುವುದಿಲ್ಲ. 
ಆದರೆ, ವಿಮೆ ಪಡೆಯಲು ಅರ್ಹರಿರುವ ರೈತರುಗಳ ಬ್ಯಾಂಕ್‌ 


ಖಾತೆ/ಆಧಾರ್‌ ಸಂಖ್ಯೆ ತಪ್ಪಾಗಿದ್ದಲ್ಲಿ, ಬೆಳೆ ವಿಮೆ i ಮೊತ್ತ ರೈತರ 
ಖಾತೆಗೆ ಜಮೆ ಆಗದೆ NEFT Rejection ಆಗಿರುತ್ತದೆ. ಇಂತಹ ಪ್ರಕರಣಗಳಲ್ಲಿ 


ಸಂಬಂಧಿಸಿದ ಬ್ಯಾಂಕ್‌ಗೆ Bಟ॥ Transfer ಮುಖಾಂತರ ಇತ್ಯರ್ಥಪಡಿಸಲು ವಿಮಾ 
ಕಂಪನಿಗಳಿಗೆ ಸೂಚನೆ ನೀಡಲಾಗಿದೆ. 


ಕೃಇ 126 ಕೃಕ್ಕೇಉು 2018 


(ಎನ್‌. ಎಚ್‌. ಶಿವಶಂಕರ ರೆಡ್ಡಿ) 
ಕೃಷಿ ಸಚಿವರು 


2017-ಮುಂಗಾರು 


ಅನುಬಂಧ 


2017-18 ಮತ್ತು 2018-19 ನೇ ಸಾಲಿನ ಫಸಲ್‌ ಬಿಮಾ ಯೋಜನೆಯ ಮಂಡ್ಯ ಜಿಲ್ಲೆಯಲ್ಲಿ ತಾಲ್ಲೂಕುವಾರು ಬೆಳೆ ವಿಮೆ ವಿವರ 


ಅರ್ಹ ಫಲಾನುಭವಿಗಳ ವಿವರ 


ಅನರ್ಹ ರೈತರ ವಿವರ 


a 
Ce 


C0825 


ವಿತರಿಸಲು ಬಾಕಿ ಇರುವ ವಿವರ 


ಬೆಳೆ ವಿಮೆ ವಿತರಿಸಲಾದ ವಿವರೆ 


ಫಲಾನುಭವಿ | ಎಮಾ ಮೊತ್ತ 
ಕೈತರ ಸಂಖ್ಯೆ | (ಲಕ್ಷಗಳಲ್ಲಿ) 


Re] 
fe 
Ww 


pe 
[] 
[fT 
[1] 


Ta — 
Js — 
a 
sa 
a —— 
——a—— 
EE 


ಅನರ್ಹ ರೈತರ ವಿವರ 
or Ack Negative | iy 
short fall | ಅನರ್ಹ 


[್‌ ರ್‌ ರಾ ದಾ ನ್‌ “| ಎತರಿಸಲು ಬಾಕಿ ಇರು 


ಫಲಾನುಭವಿ | ವಮಾ ಮೊತ್ತ weil 
ರೈತರ ಸಂಖ್ಯೆ | (ಲಕ್ಷಗಳಲ್ಲಿ) ರೈತರ ಸ 


0.03 


ವಿವರ 


y 


ಮಂಡ್ಯ ಜಿಲ್ಲಯಲ್ಲಿ 2018-19 ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮಾ 
ನೋಂದಣಿ ಆಗಪ್ಟ್‌ ತಿಂಗಳಿಗೆ ಮುಕ್ತಾಯವಾಗಿದ್ದು ಹಿಂಗಾರು ಹಂಗಾಮಿನ ನೋಂದಣಿ 
ಪ್ರಗತಿಯಲ್ಲಿರುತ್ತದೆ. 
ಮುಂಗಾರು ಹಂಗಾಮಿನ ಹಿಂಗಾರು ಹಂಗಾಮಿನಲ್ಲಿ 
ದಿ:10.12.2018 ರವರೆಗೆ ಬೆಳೆ 


LCQ 825 


